ಕರ್ನಾಟಕ ವಿಧಾನ ಪರಿಷತ್ತು 


ಚುಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 454 | 
ಸದಸ್ಯರ ಹೆಸರು ಶ್ರೀ ವಿಜಯ ಸಿಂಗ್‌ (ಸ್ಮಳೀಯ ಸಂಸ್ಥೆಗಳ ಕ್ಲೇತ್ರದಿಂದ ಚುನಾಯಿತರಾದವರು 
ಉತ್ತರಿಸಬೇಕಾದ ದಿನಾಂಕ 10.12.2020 
ಉತ್ತರಿಸುವ ಸಚಿವರು ಮುಖ್ಯಮಂತಿಗಳು' 
kkk 
ಪ್ರಶ್ನೆ ಉತ್ತರ 
ಅ) | ರೈತರ ಬೆಳೆಗಳಿಗೆ ಸಮರ್ಪಕವಾಗಿ ಸರ್ಕಾರದ ಆದೇಶ ಅನ್ವಯ ರಾಜ್ಯದ ಎಲ್ಲಾ ವಿದ್ಯುತ್‌ 


ವಿದ್ಯತ್‌ ದೊರೆಯುತ್ತಿಲ್ಲದ್ದರಿಂದ 
ಬೆಳೆಗಳು ನಾಶವಾಗುತ್ತಿದ್ದು ಹೆಚ್ಚಿನ 
ವಿದ್ಯತ್‌ ನೀಡಲು ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು; 


ಸರಬರಾಜು ಕಂಪನಿಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿರುವ ರೈತರ 
ನೀರಾವರಿ ಪಂಪ್‌ ಸೆಟ್‌ಗಳಿಗೆ ದಿನವಹಿ 7 ಗಂಟೆಗಳ 3 ಫೇಸ್‌ 
ವಿದ್ಯುತ್‌ನ್ನು ಸರಬರಾಜು ಮಾಡಲಾಗುತ್ತಿದೆ. 


ಆ) 


| ಕಾರಣವೇನು; 


2016 ರಿಂದ 2020ನೇ ವರೆಗೆ ಬೀದರ್‌ 
ಜಿಲ್ಲೆಯಲ್ಲಿ ಬಾವಿ/ಕೊಳವೆ 
ಬಾವಿಗಳ ' ಸಂಪರ್ಕಕ್ಕೆ ಅರ್ಜ 
ಸಲ್ಲಿಸಿರುವ ರೈತರ ಸಂಖ್ಯೆ ಎಷ್ಟು; 
(ತಾಲ್ಲೂಕುವಾರು ವಿವರ 
ನೀಡುವುದು! ಬಂದಿರುವ ಅರ್ಜಿಗಳ 
ಪೈಕಿ ಎಷ್ಟು ರೈತರಿಗೆ ಸಂಪರ್ಕ 
ನೀಡಲಾಗಿದೆ; ವಿಳಂಬಕ್ಕೆ 
(ತಾಲ್ಲೂಕುವಾರು 
ಮಾಹಿತಿ ನೀಡುವುದು) 


ಗುಲೃರ್ಗಾ ವಿದ್ಯುತ್‌ ಸರಬರಾಜು ಕಂಪನಿ ವ್ಯಾಪ್ತಿಯ ಬೀದರ್‌ 
ಜಿಲ್ಲೆಯಲ್ಲಿ 2015-16 ರಿಂದ 2020-21ನೇ ಸಾಲಿನ ನವೆಂಬರ್‌-2020ರ !' 
ಅಂತ್ಯದವರೆಗೆ ರೈತರ ಕೃಷಿ ಪಂಪ್‌ ಸೆಟ್‌ಗಳಿಗೆ ವಿದ್ಯುತ್‌ ಸಂಪರ್ಕ 
ಕೋರಿ ಒಟ್ಟು 7258 ಅರ್ಜಿಗಳು (ಆರಂಭಿಕ ಬಾಕಿ 450 ಅರ್ಜಿಗಳು 
ಸೇರಿದಂತೆ ಸ್ಲೀಕೃತಗೊಂಡಿದ್ದು, ಅವುಗಳ ಪೈಕ 7182 ಸಂಖ್ಯೆ ಪಂಪ್‌ 
ಸೆಟ್‌ಗಳಿಗೆ ವಿದ್ಯುತ ಸಂಪರ್ಕ ಕಲ್ಪಿಸಲಾಗಿದೆ. 

ಬಾಕಿಯಿರುವ 76 ಸಂಖ್ಯೆ ಕೃಷಿ ಪಂಪ್‌ ಸೆಟ್‌ಗಳಿಗೆ 
ಜಮೀನುಗಳಲ್ಲಿ ಬೆಳೆಗಳಿರುವ ಕಾರಣ ವಿದ್ಯುತ್‌ ಮಾರ್ಗ ರಚಿಸಲು 
ಸಾಧ್ಯಬಾಗಿರುವುದಿಲ್ಲ. ಬೆಳೆ ಕಟಾವಾದ ನಂತರ ವಿದ್ಯುತ್‌ ಸಂಪರ್ಕ 
ಕಲ್ಪಿಸಲು ಗುಲ್ಬರ್ಗ: ವಿದ್ಯತ್‌ ಸರಬರಾಜು ಕಂಪನಿಯು ಸೂಕ್ತ 
ಕ್ರಮಗಳನ್ನು ಕೈಗೊಳ್ಳಲಿದೆ. ವಿದ್ಯತ್‌ ಸಂಪರ್ಕ ಕೋರಿ 
ನೋಂದಣಿಗೊಂಡ ಅರ್ಜಿಗಳು, ವಿದ್ಯತ್‌ ಸಂಪರ್ಕ ಕಲ್ಪಿಸಲಾದ ಕೃಷಿ 
ಪಂಪ್‌ ಸೆಟ್‌ಗಳ ಸಂಖ್ಯೆ ಹಾಗೂ ಬಾಕಿಯಿರುವ ಅರ್ಜಿಗಳ 
ತಾಲ್ಲೂಕುವಾರು ವಿವರಗಳನ್ನು ಅನುಬಂಧೆ-1 ರಲ್ಲಿ ಒದಗಿಸಲಾಗಿದೆ. 


ಸ್‌ ಗ. 


ಇ) 


ಬೀದರ್‌ ಜಿಲ್ಲೆಯಲ್ಲಿ ಎಷ್ಟು 
ಕಡೆಗಳಲ್ಲಿ ಸೋಲಾರ್‌ ಘಟಕಗಳಿಗೆ 
ಅನುಮತಿ ನೀಡಲಾಗಿದೆ; ಸೋಲಾರ್‌ 
ಘಟಕದಿಂದ ಇಲಾಖೆ 
ಪಡೆಯುತ್ತಿರುವ ವಿದ್ಯುತ್‌ ಎಷ್ಟು; 
ಇದಕ್ಕಾಗಿ ವಾರ್ಷಿಕ ಅನುದಾನ 
ಎಷ್ಟು ಖರ್ಚಾಗುತ್ತಿದೆ? (ಮಾಹಿತಿ 
ನೀಡುವುದು) 


ಬೀದರ್‌ ಜಿಲ್ಲೆಯಲ್ಲಿ ವಿವಿಧ ವರ್ಗಗಳಡಿ 475 ಮೆ.ವ್ಯಾ ನಷ್ಟು 28 | 
ಸೌರ ಘಟಕಗಳ ಸ್ಥಾಪನೆಗೆ ಅನುಮತಿಯನ್ನು ನೀಡಲಾಗಿದ್ದು, 
ಇವುಗಳಲ್ಲಿ 415 ಮೆ.ವ್ಯಾ . ಸಾಮರ್ಥ್ಯದ 25 ಸೌರ ಘಟಕಗಳು 


ಅನುಷ್ಠಾನಗೊಂಡಿರುತ್ತವೆ. ವಿವರವನ್ನು ಅಮುಬಂಧ-2 ರಲ್ಲಿ 
ಒದಗಿಸಲಾಗಿದೆ. 
"ಬೀದರ್‌ ಜಿಲ್ಲೆಯಲ್ಲಿ, ಸ್ಮಾಪಿತಗೊಂಡಿರುವ ಸೋಲಾರ್‌ 


ಘಟಕಗಳಿಂದ ವಿದ್ಯುತ್‌ ಖರೀದಿಸಲು ಒಪ್ಪಂದ ಮಾಡಿ ಕೊಂಡಿರುವ 
ವಿದ್ಯತ್‌ ಘಟಕಗಳಿಂದ 2019-20ನೇ ಸಾಲಿನಲ್ಲಿ ಒಟ್ಟು 648.73 ದಶಲಕ್ಷ 
ಯೂನಿಟ್‌ ವಿದ್ಯುತನ್ನು ರೂ.319.24 ಕೋಟಿಗಳ ವೆಚ್ಚದಲ್ಲಿ 


ಖರೀದಿಸಲಾಗಿದ್ದು, ವಿವರಗಳನ್ನು ಅನುಬಂಧ-3 ರಲ್ಲಿ 
ಒದಗಿಸಲಾಗಿದೆ. 
ಸಂಖ್ಯೆ: ಎನರ್ಜಿ 239 ಇಬಿಎಸ್‌ 2020 
7.ಎಖೆ' 
(ಬಿ.ಎಸ್‌.ಯಡಿಯೂರಪ್ಪ) 


ಮುಖ್ಯಮಂತ್ರಿ 


"ಇ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ವಿಜಯ ಸಿಂಗ್‌ ರವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 


ಸಂಖ್ಯೆ 4544 ಅನುಬಂಧ-1 
2016 ರಿಂದ 2020ರ ವರೆಗೆ ಬೀದರ್‌ ಜಿಲ್ಲೆಯಲ್ಲಿ ಕೃ 


ಪಿ ಪಂಪ್‌ ಸೆಟ್‌ಗಳಿಗೆ ವಿದ್ಯುತ್‌ ಸಂಪರ್ಕ ಕೋರಿ 


ನೋಂದಣಿಗೊಂಡ ಅರ್ಜಿಗಳು, ವಿದ್ಯುತ್‌ ಸಂಪರ್ಕ. ಕಲ್ಪಿಸಲಾದ ಪಂಪ್‌ ಸೆಟ್‌ಗಳು ಹಾಗೂ 
ಬಾಕಿಯಿರುವ ಅರ್ಜಿಗಳ ತಾಲ್ಲೂಕುವಾರು ವಿವರಗಳು 
ಆರಂಬಿಕ ವಿದ್ಯುತ್‌ ಸಂಪರ್ಕ ಕೋರಿ ವಿದ್ಯುಶ್‌ ಸಂಪರ್ಕ ಬಾಕಿರುವ 
ಕುಸ೦ | "ಎರ ತಾಲ್ಲೂಕು ನು ನೋಂದಣಿಗೊಂಡ ಕಲ್ಪಿಸಲಾದ ಪಂಪ್‌ ಉಳಿದಿರುವ 
ಅರ್ಜೀಗಳ ಸಂಖ್ಯೆ ಸೆಟ್‌ಗಳ ಸಂಖ್ಯೆ ಅರ್ಜಿಗಳ ಸಂಖ್ಯೆ 
1 ಔರಾದ 48 232 235 45 | 
2 ಬಾಲ್ಕಿ 32 199 202 29 
3 2015-16 | ಬೀದರ 103 368 366 105 
4 ಹುಮನಾಬಾದ 158 77 167 68 
5 ಬಸವಕಲ್ಯಾಣ 109 75 130 54 
ಒಟು 450 951 1100 301 
1 ಔರಾದ 45 228 241 32 
2 ಭಾಲ್ಕಿ 29 200 172 57 
3 | 201617 | ಬೀದರ 105 49 154 0 
4 ” | ಹುಮನಾಬಾದ 68 128 160 36 4 
5 ಬಸವಕಲ್ಯಾಣ 54 109 151 12 
ಒಟ್ಟು 301 714 878 137 
1 ಔರಾದ 32 465 489 8 
2 ಬಾಲ್ಕಿ $7 449 481 25 
3 2017-18 | ಬೀದರ 0 500 429 71 
4 " | ಹುಮನಾಬಾದ 36 191 218 9 1] 
5 ಬಸವಕಲ್ಯಾಣ 12 209 213 8 
4 ಒಟ್ಟು 137 1814 1830 121 
"1 ಔರಾದ: 8 521 437 .92 
"2 ಬಾಲಿ 25 530 467 88 | 
3 2018-19 "| ಬೀದರ 71 425 496 0 
4 ಹುಮನಾಬಾದ 9 361 328 42 
5 ಬಸವಕಲ್ಯಾಣ 8 391 277 122 
ಒಟ್ಟು 121 2228 2005 344 
1 ಔರಾದ 92 “175 247 20 
2 ಭಾಲ್ಕಿ 88 262 350 0 
3 2019-20 [ಬೀದರ 0 198 198 0 i 
4 ಹುಮನಾಬಾದ 42 81 111 12 
5 ಬಸವಕಲ್ಯಾಣ 122 136 248 10 
ಒಟ್ಟು 344 852 1154 42 
1 ಔರಾದ :20 60 69 17 
2 ಕಮಲನಗರ 0 ‘0 0 0 
3 2020-21 | ಭಾಲಿ 0 58 39 19 
4 (30-11- | ಬೀದರ 0 69 29 40 
5 2020ರ | ಹುಮನಾಬಾದ 12 12 21 3 
6 ವರೆಗೆ) | ಚಟಗುಪ್ಪ 0 19 16 3 
7 ಬಸವಕಲ್ಯಾಣ 5 31 36 0 
8 ಹುಲಸೂರು 5 0 5 0 
ಒಟ್ಟು 42 249 215 76 
450 7258 (ಆರಂಬಿಕ ಬಾಕಿ 
ಒಟ್ಟಾರೆ (ಆರಲಭಿಕ ಸೇರಿ) 7182 76 
i | ಬಾಕಿ) 


ರಸುಬುನಿ- ಈ 


ರನನೀರುನೆ ಪ್ರೇ ವಿಜಯ ಪಿಂಗ ೮5ರ ಯಕ್ಕೆ ಗುರುಪಿಲ್ಲರಿ ಪ್ರಕ ಸಿಂಖ್ರ- HS 


wind energy{karnataka 4) pvt ltd] 


Commissioned 


: ಅನಮುಬಲಧ-1 
mi Details of Sloar Power Project Allotted/Proposed under various category in Bidar District 
S}. |Name ofthe Allotte Allotted ; Commissi | LOA Date /GO PPA PPA Village Taluk Status Category 
No. Capacity oned date date/SECE ESCOM 
inMW | Capacity PSA Date 
J in MW ? 
1 Girija W/O Late Chandrasekar 2 2 16-03-15 10-07-2015 | GESCOM Rajeshwara .|} Basavakalyan 
Kamma a Commissioned Land Owning Farmer 
2 Srinivas 3 3 16-03-15 13-07-2015 | GESCOM | Khadaranagara Bidar 
- Commissioned Land Owning Farmer 
3 Ashok Kumar 3 3 16-03-15 13-07-2015 | GESCOM Nithasha Humnabad 
Commissioned Land Owning Farmer 
4 |Bhaskararao T] 3 3 16-03-15 29-08-2015 | GESCOM Jonnikeri Aurad 
IS Commissioned Land Owning Farmer 
5 [Kamalabhai 3 3 17-03-15 02-07-2015 | GESCOM | Jonnikeri Aurad p 
| Commissioned Land Owning Farmer 
6 |Sharda Doddi 1 1 16-03-15 01-07-2015 | GESCOM | Hammilapura Bidar 
| g _ Commissioned Land Owning Farmer 
7 [Sridevi W/0. Gurappa 2 2 16-03-15 01-07-2015 | MESCOM Haladakeri 
_\ | Commissioned Land Owning Farmer 
8 Sathya Deeptha Pharmaceuticals Itd 5 5 16-07-2016 Chitguppa, humnabad Cot ssiotied captive 
9 Renew Wind Energy (Budh 3) Pvt 20 "20 16-01-2017 Nirna Humnabad ನ Third Party Sale 
Ltd Commissioned 
10 <n 
" |GKC Projects Limited 10 10 08-06-2012 | 28-07-2012 | GESCOM | Bemal Kheda | Humnabad Ease eT E ] 
" Commissioned idding) 
. [shards Construction and 6 6 23-08-2013 | 09-01-2015 | GEScoM | Chantal Aurad BSB Spee 
Corporation Private Ltd Clnnissioned Bidding) 
12 ಹ 
K K Rao Engineering Works Pvt Ltd | 3 3 24-07-2014 | 21-10-2014 | MESCOM | Kodambal | Humnabad Phase ಮ 
- _1 Commissioned 8 
ಸ Sharda Construction And 4 4 24-07-2014 21-10-2014 | MESCOM Chatnal Koad: Phase 3 {Competitive 
Corporation Private Limited - (Santpur) Commissioned Bidding) 
14 Renew Solar Power Pvt Ltd (Renew 20 20 23-03-2016 23-05-2016 | BESCOM Ladha Bhalki Phase 5 (Competitive 
Wind energy (Karnataka 3) Pvt Ltd) 2 Caiecioced Bidding} 
ಸ Renew Solar Power Pvt Ltd [Renew 20 30 23-03-2016 21-05-2016 | HESCOM Nirna Humnabad Phase 5 (Competitive 


Bidding) 


16 Phase 5- Module 
Tata power solar system Hd . . ” ps 
| 10 10 31-03-2016 03-06-2016 | BESCOM Manahalli bidar rural manufacturers 
(Chitrasthayee saurya Ltd) - K ಸ a 
Commissioned (Competitive Bidding) 
17 
Emmvee photovoltaic power pvt | . Phase 5- Module 
ltd (ES Solar Pvt ltd) 10 10 31-03-2016 23-05-2016 | BESCOM Nagora bidar rural manufacturers 
" Commissioned (Competitive Bidding) 
18 KR 
MBP Solar Pee Pat Ld 40 02-07-2016 | 02-08-2016 | GESCOM Lingi Aurad 
> Allotted SECI-VGF 
19 y 
‘| Wardha Solar (Maharashtra)Pvt \ ° 
Ltd SPV of Paramapujya Solar 50 50 02-07-2016 02-08-2016 | BESCOM Maskal Aurad 
Energy Pvt Ltd Commissioned SECI-VGF 
IN "1 7 r 
Wardha Solar (Maharashtra)Pvt . Rajeshwar & | Basavakalyan 
Ltd SPV of Paramapujya Solar 50 50 02-07-2016 02-08-2016 | BESCOM Handral a 
[Every Put Ltd WN [ Commissioned SECI-VGF 
21 [Clean Solar Power (Gulbarga) Pvt oo Linghadalli & | 
Limited SPV of Hero Solar Energy 40 40 02-07-2016 02-08-2016 | GESCOM Jonnikere Aurad 
Private Limited I Commissioned SECI-VGF 
22 ACME Kaithal Solar Power Private TT 
Limited SPV of ACME Solar 40 40 02-07-2016 02-08-2016 | HESCOM Chittaguppa Humnabad 
[Holdings Pvt Ltd Commissioned SECI-VGF 
23 .|ACME Vijayapura Solar Energy Pvt [ 
Ltd SPV of ACME Solar Holdings Pvt 40 40 02-07-2016 02-08-2016 | MESCOM Malchapur Bhalki 
Ltd ' Commissioned SECI-VGF 
24 J|Renew Wind Energy (Budh-3) Pvt. 
Lid 20 20 04-12-2017 Eklar Aurad Commissioned Third Party Sale 
25 [Marvel Solren Pvt. Ltd 10 10 3011-207 Gadagi Bidar | Commissioned Third Party Sale 
26 Shahi Exports Pvt. Ltd. 40 40 24-01-2018 1 If Aliambara Bidar "| Commissioned captive 
27 [Himagiri Solar Urja Pvt. Ltd., 10 04-06-2018 Ayadha Aurad Allotted > Third Party Sale 
28 [Shahi Exports Pvt. Ltd. 10 24-12-2019 Aliambara _ |: Bidar Allotted captive 
Total 475 415 


"ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ವಿಜಯ ಸಿಂಗ್‌ ರವರ ಚುಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯ: 454ಕೆ, 


ಅಮಬಂಧ-3 


2019-20 ನೇ ಸಾಲಿನಲ್ಲಿ ಬೀದರ್‌ ಜಿಲ್ಲೆಯಲ್ಲಿ, ಸ್ನಾಪಿತಗೊಂಡಿರುವ ಸೋಲಾರ್‌ ಘಟಕಗಳಿಂದ 


ಖರೀದಿಸಲಾದ ವಿದ್ಯುತ್‌ ಪ್ರಮಾಣ ಹಾಗೂ ವೆಚ್ಚದ ವಿಷರಗಳು ಕೆಳಕಂಡಂತಿವೆ. 


ಖರೀದಿ ಒಪ್ಪಂದ ಪ ಖರೀದಿಯ sl 
ವಿದ್ಯುತ್‌ ಖ 
ಕುಸಂ೦ ಸೋಲಾರ್‌ ಘಟಿಕದ ಹೆಸರು ಹ ಪಜ ಕ ೂ ಮೊತ್ತ 
) ್ಸ 'ಟಿಗಳಲ್ಲಿ 
ಸರಬರಾಜು ಕಂಪನಿ | ನಸಲಕ್ಸಯೂನಿಟ | ಟಗ | ಲ 
ಶ್ರೀಮತಿ. ಗಿರಿಜಕೋಂ೦ಲೇ. 
Pc 3.64 8.40 305 
2 |ಶ್ರೀ. ಶ್ರೀನಿವಾಸ್‌. 4.86 8.40 4.08 
3 ಶ್ರೀ. ಅಶೋಕುಮಾರ್‌ 5,28 8.40 444. 
4 |ಶ್ರೀ. ಭಾಸ್ಕರರಾವ್‌ Ra 5,18 436 2.26 
5 | ಶ್ರೀಮತಿಕಮಲಾಬಾಯಿ ಮ 5.46 '436 23 
6 | ಶ್ರೀಮತಿಶಾರದದೊಡ್ಡಿ ರ ನ ನಿ 1.52 436 | 066 
7 |ಜಿಸೆಸಿಪ್ರಾಜಿಕ್ಟಿ. ny 1444 8.46 12.22 
ಶಾರದಕನ್ನಸ್‌ನತುಕಾರ್ಪೋರೇ 
8 [3 ನ್ಹ ವೇಟ್ಟೆಮಿಟೆಡ್‌. 10.54 6.93 7.31 
9 | ಕೇನೋಲಾರ್ಪವರ್‌ (ಗುಲ್ಬರ್ಗ) 71.70 450 32.27 
ಪ್ರೈ.ಲಿ 
10 ಚಿರಸ್ಮಾಯಿಶೌರ್ಯಪಿ.ವಿಪವರ್ಲಿ 30.89 6.10 18.84 
11 | ಇಎಸ್ತೋಲಾರ್ಪೈ.ಲಿ 17.92 4.36 7.81 
12 | ರಿಬೀವಿಂಡ್‌ಎನರ್ಜಿ. ಬೆಂಗಳೂರು 37.07 4.85 17.97 
R ವರದಸೋಲಾರ್ಮಹಾರಾಷ್ಟ( ವಿದ್ಯುತ್‌ ' 
3 ಮಸ್ಕಲ್‌ BE 110.23 4.50 49.60 
_ ವರದಸೋಲಾರ್ಮಹಾರಾಷ್ಟ!( 
4 ರಾಜೀಶ್ವರ್‌ 113.59 4.50 51.12 
15 | ಶ್ರೀಮತಿಶ್ರೀದೇವಿಕೋಂಗುರಪ್ಪ 3.66 10.26 375 
16 ರ 4.67 6.51 3.04 
ಗೋಲಿ ಮಂಗಳೂರು 
_ ಶಾರದಕನ್ನೃಕ್ಷನತುಕಾರ್ಪೋರೇ 
7 ವಿದ್ಯುತ್‌ 7.16 7.65 5.48 
ಷನ್ಸೈವೇಟ್ಲಿಮಿಟೆಡ್‌. ನಿ 
ACME Kk; 
18 | ವಿಜಯಪುರಸೋಲಾರ್ಜನರ್ಜಿ 80.59 4.64 37.42 
ಪ್ರೈಲಿ 
ರಿನ್ಯೂಸೋಲಾರ್ಪವರ್ಪೈ.ಲಿ ಹುಬಳ್ಳಿ ವಿದ್ಯತ್‌ | 
19 (೨ರ್ನಾ) ಮ 37.77 4.85 18.36 
ACME (ತಾಲ್‌) 
20 ಸೋಲರ್ಪವರ್ಪೈಲಿ 82.56 4.50 37.18 
ಒಟ್ಟಿ 648.73 - 319.24 


